ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು" 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


833 

ಶ್ರೀ ಆರ್‌.ಧರ್ಮಸೇನ' 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

09.03.2021 
ಆಹಾರ, . ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ 


ಇಲಾಖಾ ಸಚಿವರು 


ಪ್ರಶ್ನೆ 


ಉತ್ತರ 


ಆಹಾರ, ಸಾಮಗ್ರಿ, ತರಕಾರಿ ಮತ್ತು ಹಣ್ಣು 
ವ್ಯಾಪಾರಗಾರರು ಬಳಸುವ ತಕ್ಕಡಿಗಳು ಮತ್ತು 


ಬಟ್ಟುಗಳು ದೋಷಪೂರಿತವಾಗಿದ್ದು, ಇದರ 


ಬಗ್ಗೆ ತಪಾಸಣೆ ಮಾಡಿ ಕ್ರಮ ಕೈಗೊಳ್ಳಲು" 


ಇಲಾಖೆಯಲ್ಲಿ ಯಾವ ವ್ಯವಸ್ಥೆ ಇದೆ; 


| ಮಾಡಿಸದೇ ಇದ್ದಲ್ಲಿ" ತಪಾಸಣೆ ನಡೆಸಿ, ತಪ್ಪಿತಸ್ಥರ 


ಮಾಡಲಾಗುತ್ತಿದೆ, 


ಆಹಾರ ಸಾಮಗ್ರಿ, ತರಕಾರಿ ಮತ್ತು 
ವ್ಯಾಪಾರಗಾರರು ಬಳಸುವ ತೂಕ ಮತ್ತು ಅಳತೆ! 
ಸಾಧನಗಳ ನಿಖರತೆಯನ್ನು ಖಚಿತಪಡಿಸಿಕೊಂಡು ಪ್ರತಿ 


ವರ್ಷ ಸತ್ಯಾಪನೆ. ಮತ್ತು ಮುದ್ರೆ ಕಾರ್ಯವನ್ನು 
\ 


ಹಣ್ಣು 


ವಿರುದ್ಧ ದಿ ಲೀಗಲ್‌ ಮೆಟ್ರಾಲಜಿ ಕಾಯಿದೆ 2009ರ 
ಕಾಲಂ 24 ರಡಿಯಲ್ಲಿ ಮೊಕದ್ದಮೆಯನ್ನು ಹೂಡಿ, 
ಸದರಿಯವರಿಂದ ಆಭಿಸಂಧಾನ ಶುಲ್ಕವನ್ನು ಪಸೂಲು! 


ಬೀದಿ ಬದಿ ವ್ಯಾಪಾರಿಗಳು ಉಪಯೋಗಿಸುವ 
ತಕ್ಕಡಿ ,ಮತ್ತು - ಬಟ್ಟುಗಳನ್ನು ತಪಾಸಣೆ 
ಮಾಡಿ ಕ್ರಮ ಕೈಗೊಂಡಿರುವ ಪ್ರಕರಣಗಳು 
ಎಷ್ಟು;(ಕಳೆದ 2 ವರ್ಷಗಳ ಮಾಹಿತಿ 
ನೀಡುವುದು) 


ಕಳೆದ ಎರಡು ವರ್ಷಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು 
ಉಪಯೋಗಿಸುವ ತಕ್ಕಡಿ ಮತ್ತು ಬಟ್ಟುಗಳನ್ನು ತಪಾಸಣೆ | 
ಮಾಡಿ, ತಪ್ಪತಸ್ಥರ ವಿರುದ್ಧ. ಕ್ರಮ ಕೈಗೊಂಡಿರುವ | 
ಪ್ರಕರಣಗಳು ಈ ಕೆಳಗಿನಂತಿವೆ. f 


ವರ್ಷ ನಡೆಸಲಾದ ಹೂಡಲಾದ 
ತಪಾಸಣೆಗಳ | ಮೊಕದ್ದಮೆಗಳು 
is ಸಂಖ್ಯೆ 
2018-19 [19,712 [8,575 
2019-200 [35,581 [10650 
ರಾಜ್ಯದ ಒಟ್ಟು [55,293 (19,225 


(ಇ) 


ವ್ಯಾಪಾರಗಾರರು/ಪೆಟ್ರೋಲ್‌ 


ಮಾಲೀಕರು ತೂಕ ಮತ್ತು 
| ಗ್ರಾಹಕರಿಗೆ ವಂಚಿಸುತ್ತಿದ್ದು, ಇದರ ಬಗ್ಗೆ 


ಸರ್ಕಾರ. ಕಟ್ಟುನಿಟ್ಟಿನ 


ತೆಗೆದುಕೊಳ್ಳುವುದೇ? 


"ಅಳತೆಯಲ್ಲಿ 


ಬಂಕ್‌ 


ಕ್ರಮಗಳನ್ನು 


ವ್ಯಾಪಾರಗಾರರು: ತೂಕ ಮತ್ತು ಅಳತೆಯಲ್ಲಿ ಗ್ರಾಹಕರಿಗೆ 
ಆಗುವ ವಂಚನೆಯನ್ನು ತಡೆಯಲು ಪ್ರತಿ ವರ್ಷ 
ವ್ಯಾಪಾರಸ್ಥರುಗಳ ತೊಕ ಮತ್ತು-`ಅಳತೆ ಸಾಧನಗಳ 
ನಿಖರತೆಯನ್ನು ಖಚಿತಪಡಿಸಿಕೊಂಡು" ಪ್ರತಿ ವರ್ಷ 
ಸತ್ಯಾಪನೆ ಮತ್ತು ಮುದ್ರೆ ಮಾಡಲಾಗುತ್ತಿದೆ ಹಾಗೂ 
ಕ್ಷೇತ್ರಾಧಿಕಾರಿಗಳು ' ಆಗಿಂದ್ದಾಗ್ಗೆ ತಪಾಸಣೆ ಕೈಗೊಂಡು 
ತಪ್ಪಿತಸ್ಥರ ವಿರುದ್ಧ ದಿ ಲೀಗಲ್‌ ಮೆಟ್ರಾಲಾಜಿ ಕಾಯಿದೆ 
2009ರ ಕಲಂ 24 ರಡಿಯಲ್ಲಿ ಕ್ರಮ ಕೈಗೊಂಡು 
ಮೊಕದ್ದಮೆ ; ಹೂಡುವುದಲ್ಲದೆ ರಾಜ್ಯಾದ್ಯಂತ ಐದು 
ತನಿಖಾ ತಂಡಗಳು ' ಕಾರ್ಯ ನಿರ್ವಹಿಸುತ್ತಿದ್ದು, 
ಕ್ಷೇತ್ರಾಧಿಕಾರಿಗಳು ನಡೆಸುವ ತಪಾಸಣೆ ಅಲ್ಲದೆ ತನಿಖಾ 
ತಂಡಗಳು ತಪಾಸಣೆ ನಡೆಸಿ ತಪ್ಪಿತಸ್ಥರ ವಿರುದ್ಧ 


ಮೊಕದ್ದಮೆ ಹೂಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ, 


ಪೆಟ್ರೋಲ್‌ ಬಂಕ್‌ ಮಾಲೀಕರು ಗ್ರಾಹಕರಿಗೆ ಮೋಸ 


| ಮಾಡುತ್ತಿರುವವರ ವಿರುದ್ಧ ದಿ ಲೀಗಲ್‌ ಮೆಟ್ರಾಲಜಿ 


ಕಾಯಿದೆ 2009ರ ಕಲಂ 12 15 24 ಮತ್ತು 
30ರಡಿಯಲ್ಲಿ' ಕಾನೂನು ಕ್ರಮಕ್ಕೆಗೊಂಡು ಮೊಕದ್ದಮೆ 
ಹೂಡಿ, ಆಭಿಸಂಧಾನ ದಂಡವನ್ನು ವಸೂಲು 
ಮಾಡಲಾಗುತ್ತಿದೆ ' ಹಾಗೂ ಅಭಿಸಂಧಾನ ದಂಡವನ್ನು 


-| ಭರಿಸಲು ನಿರಾಕರಿಸುವವರ .ವಿರುದ್ದ ಸಂಬಂಧಿಸಿದ 
ಕ್ಷೇತ್ರವ್ಯಾಪ್ತಿಯ ಕೋರ್ಟ್‌ ನಲ್ಲಿ ದಾವೆ ಹೂಡಿ ಕಾನೂನು 


ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ಆನಾಸ 18 ಕಾಮಾಸೇ 2021 (ಇ-ಆಫೀಸ್‌) 


ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು 


